ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಸದಸ್ಯರ ಹೆಸರು 


1575 
24.09.2021. p 
ಶ್ರೀ ಸುನೀಲ್‌ ಸುಬ್ರಮಣಿ ಎಂ. ಪಿ. (ಸ್ಥಳೀಯ 


ಸಂಸ್ಥೆಗಳಿಂದ ಚುನಾಯಿತರಾದವರು) 


ಸರ್ಕಾರಿ ಪ್ರಥಮ . ದರ್ಜೆ ಕಾಲೇಜು" 


ಸಮೀಪದಲ್ಲಿ 

ನಿರ್ಮಾಣಗೊಳ್ಳುತ್ತಿರುವ ಒಳಾಂಗಣ 
ಕ್ರೀಡಾಲಗೆಣದ ಕಾಮಗಾರಿ 
ನಡೆಯುತ್ತಿರುವುದು ಸರ್ಕಾರದ 


ಗಮನಕೆ ಬಂದಿದೆಯೇ; ಬಂದಿದ್ಕಲ್ಲಿ, 


ಇದು `'ಯಾವಾಗ ಪ್ರಾರಂಭವಾಯಿತು; 
ಇದು: 


ಪೂರ್ಣಗೊಳ್ಳದಿರಲು ಕಾರಣಗಳೇನು; 
|] ಕಟ್ಟಿಡ ನಿರ್ಮಾಣ, 


: ಮಾಡುವುದು, 
ಅಳವಡಿಸಿ, - 


ಹಾಗೂ ಇಲ್ಲಿಯವರೆಗೂ 


(ವಿವರ ನೀಡುವುದು) 


ಉತ್ತರಿಸುವ ಸಚಿವರು ಮಾನ್ಯ ರೇಷ್ಮೆ, ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು. 
ಕ್ರಪ ಪ್ರಶ ಉತ್ತರ 
| ಅ | ಕೊಡಗು ಜಿಲ್ಲೆ ವಿರಾಜಪೇಟೆನಗರದ.' ಬಂದಿದೆ. i 


ಕೊಡಗು ಜಲ್ಲೆಯ ವಿರಾಜಪೇಟೆ ನಗರದ ಸರ್ಕಾರಿ 


"ಪ್ರಥಮ ದರ್ಜಿ ಕಾಲೇಜಿನ ಸಮಿೀಷೆದಲ್ಲಿ ರೂ. 326.65 


ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಒಳಾಂಗಣ 
ಕ್ರೀಡಾಂಗಣ ನಿರ್ಮಾಣ ಕಾಮಗಾರಿಗೆ ದಿನಾಂಕ 
12.03.2013ರಂದು  . ಕಾರ್ಯಾದೇಶ ಪತ್ರ 
ನೀಡಲಾಗಿರುತ್ತದೆ. 


ಅಂದಾಜು ಪಟ್ಟಿಯಂತೆ ಒಳಾಲಗಣ ಕ್ರೀಡಾಂಗಣದ 
ಗೋಡೆಗಳಿಗೆ ಪ್ಲಾಸ್ಟಿಂಗ್‌ 
ಟ್ರ್ಯೋೂಬ್ಯ್ಯೂಲರ್‌ ಟ್ರಿಸ್‌: 
ಜಿ.ಐ. ಶೀಟ್ಸ್‌ 
ಬಾಗಿಲುಗಳನ್ನು 


ಎಂ.ಎಸ್‌. 
ಮೇಲ್ಮಾವಣಿಯಾಗಿ 


ಅಳವಡಿಸುವುದು, ಕಿಟಿಕಿ, 


1 ಅಳವಡಿಸುವುದು, ಶೌಚಾಲಯಗಳ ನಿರ್ಮಾಣ, ಬಣ್ಣ 
| ಬಳಿಯುವುದು 
| ಕಾಮಗಾರಿಯನ್ನು ' ನಿರ್ವಹಿಸಲು 
" ನೀಡಲಾಗಿರುತ್ತದೆ. ಕಾಮಗಾರಿಯ ಅನುಮೋದಿತ 
' ಅಂದಾಜಿನ ಅನ್ವಯ (5c0ರೀ ೦! ಬಂ) ಪ್ರಸ್ತುತ 
'' ಪೂರ್ಣಗೊಂಡಿದೆ. 


ಇತರೆ ಸಿವಿಲ್‌ 
ಕಾರ್ಯಾದೇಶ 


ಹಾಗೂ 


| ಟೆಂಡರ್‌ ನಲ್ಲಿ ಇಲ್ಲದ ವಿದ್ಯುತ್‌ ಕಾಮಗಾರಿ 2 


ಟರ್ಜೊ ಪೆಂಟಿಲೇಟರಗಳನ್ನು ಅಳವಡಿಸುವುದು 3) 


1 ನೀರು ಸರಬರಾಜು ಮತ್ತು ಶೌಚಾಲಯಗಳು 


ಅಲ್ಯೂಮಿನಿಯಂ ಕಿಟಕಿಗಳನ್ನು ಅಳವಡಿಸುವ 
ಕೆಲಸಗಳು ಹಾಗೂ 5) ಕೂಡು ರಸ್ತೆ ಹಾಗೂ ಒಳಾಂಗಣ 
ಕ್ರೀಡಾಂಗಣ ಕಟ್ಟಡದ ಸುರಕ್ಷತೆಯ ದೃಷ್ಠಿಯಿಂದ 


1 ಕಟ್ಟಡದ ಬಲಭಾಗಕ್ಕೆ ಆರ್‌.ಸಿ.ಸಿ ತಡೆಗೋಡೆ 
ನಿರ್ಮಿಸುವುದು ಅತ್ಯಾವಶ್ಯಕವಾಗಿದ್ದು, ಹೆಚ್ಚುವರಿ 
ಅನುದಾನದ ಅಗತ್ಯವಿರುತ್ತದೆ. 

ಆ) | ಈ ಕಾಮಗಾರಿಯ ಅಂದಾಜು ಮೊತ್ತ |: ಕಾಮಗಾರಿಯ ಅಂದಾಜು ಮೊತ್ತ ರೂ. 
ಪ್ರಾರಂಭದಲ್ಲಿ ಎಷ್ಟಿತ್ತು:! 3,11,20,000/-ಗಳು 
ಇಲ್ಲಿಯಪರೆಗೂ ಬಿಡುಗಡೆಯಾಗಿರುವ; ಒಳಾಂಗಣ, ಕ್ರೀಡಾಂಗಣ ನಿರ್ಮಿಸಲು 


ಮತ್ತು ಖರ್ಚಾಗಿರುವ ಹಣವೆಷ್ಟು; 
(ವಿವರ ನೀಡುವುದು) ' 


ಇಲ್ಲಿಯವರೆಗೂ ಬಿಡುಗಡೆ ಮಾಡಿರುವ ಮೊತ್ತ ರೂ. 
3,25,57,641/-ಗಳು. ಒಳಾಂಗಣ ಹಳಡಾಂಗಣ 


: ನಿರ್ಮಿಸಲು ಇಲ್ಲಿಯವರೆಗೂ ಖರ್ಚಾಗಿರುವ ಮೊತ್ತ 
' ರೂ.3,25,57,641/- ಗಳ ವಿವರ ಕೆಳಗಿನಂತಿದೆ :- 


ಕ. | ಬಿಲ್‌ ದಿನಾಂಕ ! ಮೂತ್ತ 
ಸಂ | ವಿವರ ol 
RA Bill | 12.03.2014 | 20,24,463.00 


2 RA. Bil | : [299,424.00 
33 RA. Bill | 28.06.2014 | 35,75,822.00 


| aR Bil EXE 67.037.00 
Kl 


sh RA git | 13.03.2015 | 24,08,758.00 


[KEN 50,00000.0 


Mh RA. Bi ಲ 
6 A. Bil 23.03.2019 | 24,32,785.00 


19.08.2019 50,00,000.00 


hai | 29112019 | 25,00,000.00 


24.02.2020 | 56,49,352.00 


ಟ್ಟು] 3.25,57,641.00 


k 


ಇ) | ಈ ಕಾಮಗಾರಿಯನ್ನು 
ಕಾಲಮಿತಿಯಲ್ಲಿ 
ಪೂರ್ಣಗೊಳಿಸಲಾಗುವುದು? 
(ಮಾಹಿತಿ ನೀಡುವುದು) 


ಯಾವ 


ಟೆಂಡರ್‌ ಇಉಟಂಗಳನ್ವಯ ಒಳಾಂಗಣ ಕ್ರೀಡಾಂಗಣ 
ನಿರ್ಮಿಸುವ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. 
ಟೆಂಡರ್‌ ನಲ್ಲಿ ಇಲ್ಲದ ವಿದ್ಯುತ್‌ ಕಾಮಗಾರಿ 2 
ಟರ್ಬೊ ವೆಂಟಿಲೇಟಿರಗೆಳನ್ನು ಅಳವಡಿಸುವುದು 3); 
ವೀರು ಸರಬರಾಜು ಮತ್ತು ಶೌಚಾಲಯಗಳು 4 
ಅಲ್ಯೂಮಿನಿಯಂ ಕಿಟಕಿಗಳನ್ನು ಅಳವಡಿಸುವ ' 
ಕೆಲಸಗಳು ಹಾಗೂ 5) ಕೂಡು ರಸ್ತೆ ಹಾಗೂ ಒಳಾಂಗಣ 
ಕ್ರೀಡಾಂಗಣ ಕಟ್ಟಿಡದ ಸುರಕ್ಷತೆಯ ದೃಷ್ಠಿಯಿಂದ; 
ಕಟ್ಟಡದ ಬಲಭಾಗಕ್ಕೆ ಆರ್‌.ಸಿಸಿ. ತಡೆಗೋಡೆ | 
ನಿರ್ನಿಸುವುದು ಅತ್ಯಾವಶ್ಯಕವಾಗಿದ್ದು, ಈ 
ಕಾಮಗಾರಿಯನ್ನು ಕೈಗೊಳ್ಳಲು ರೂ. 91.20 ಲಕ್ಷಗಳ 
ಅಂದಾಜು ಮೊತ್ತ ಅವಶ್ಯಕತೆಯಿದ್ದು, ಆಸುದಾನ 
ಲಭ್ಯತೆಯ ಅನ್ನಯ ಆದ್ಯತೆ ಮೆಲೆಗೆ ಈ. 
ಕಾಮಗಾರಿಯನ್ನು ಪೂರ್ಣಗೊಳಿಸಲು 


ಪರಿಗಣಿಸಲಾಗುವುದು. 


ವೈಎಸ್‌ಡಿ/ಇಬಿಬಿ/73/2021 


pe 
(ಡಾ. ನಾಥಯಣಗೌಡ) 
ರೇಷ್ಮೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


